ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 787 : pS 
ಸದಸ್ಯರ ಹೆಸರು | : ಶ್ರೀ ಆರ್‌. ಧರ್ಮಸೇನ (ಸ್ಮಳೀಯ ಸಂಸ್ಥೆಗಳ ಕ್ಲೇತು) 


ಉತೆರಿಸಬೇಕಾದ ದಿನಾಂಕ ” :25-09-2020. 
ಉತ್ತರಿಸುವ ಸಚಿವರು : ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, ಯುವ 


ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಚಿವರು 


ಉತ್ತರ 


ಕನ್ನಡ ಮತು: ಸಂಸ್ಕೃತಿ[ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಳೆದ 3 ವರ್ಷಗಳಿಂದ! 
ಣಲಾಖೆಯಲ್ಲಿ ಕಳೆದ 0 ವಿವಿಧ ಯೋಜನೆಗಳಿಗೆ ಬಿಡುಗಡೆ ಮಾಡಿದ, ಖರ್ಚಾದ ಹಾಗೂ 
ವರ್ಷಗಳಿಂದ ವಿವಿಧ|ಉಳಿಕೆ ಅನುದಾನದ ವಿವರ ಕೆಳಕಂಡಂತಿದೆ. 

ಯೋಜನೆಗಳಿಗೆ ಬಿಡುಗಡೆ ಮಾಡಿದ 

ಅನುದಾನವೆಷ್ಟು; ಖರ್ಚಾಗದೆ ಪ ) ವೆಚ್ಚ ಉಳಿಕೆ 


mR (ರೊ. (ರೂ. 
ಉಳಿದಿರುವುದೆಷ್ಟು: k ಲಕಗಳಲ್ಲಿ) | ಲಕೆಗಳಲ್ಲಿ) 


ರಂಗಮಂದಿರ ಮತ್ತು ಸಾಂಸ್ಕೃತಿ ರಂಗಮಂದಿರ ಮತ್ತು ಸಾಂಸ್ಕೃತಿಕ ಭವನಗಳನ್ನು ನಿರ್ಮಾಣ 
ಮಾಡಲಾಗಿದೆ. (ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ - 1 
ರಲ್ಲಿ ನೀಡಲಾಗಿದೆ) 


ವರ್ಷಗಳ ಜಿಲ್ಲಾವಾರು ಮಾಹಿತಿ 
ನೀಡುವುದು) . 


ಸಾಲಿಗೆ ಸಾಂಸ್ಕೃತಿಕ ಕಟ್ಟಡಗಳ ನಿರ್ಮಾಣಕ್ಕೆ 
ಕಟ್ಟಡ ನಿರ್ಮಿಸಲು ಪ್ರಸ್ತಾವನೆ! ಅನುದಾನ ಕೋರಿ ಬಂದಿರುವ ಪ್ರಸ್ತಾವನೆಗಳ ವಿವರಗಳನ್ನು 
ಅನುಬಂಧ -2 ರಲ್ಲಿ ನೀಡಲಾಗಿದೆ. 


ಕಸಂವಾ 88 ಕವಿಸ 2020 


‘ 'ಹಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, 
ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ.ಸಚಿವರು 


ಬಂಧ -1 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 603(787) 
ವಿಷೆಯ: ರಂಗಮಂದಿರ ಮತ್ತು ಸಾಂಸ್ಕೃತಿಕ ಭವನ ನಿರ್ಮಾಣ, 


[ಸೆ ನಿರ್ಮಾಣ ಮಾಡಲಾಗಿರುವ 


ರಂಗಮಂದಿರ / ಸಾಂಸ್ಕೃತಿಕ ಭವನಗಳ 
ಸ್ಥಳದ ವಿವರ 


2017-18 ಗಿಡ್ಡಪ್ಪ ಹಳ್ಳಿ ಗ್ರಾಮ, ಹೊಸಕೋಟೆ 
| ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 


ಇಲ್ಲಿ ಬಯಲು ರಂಗಮಂದಿರ ನಿರ್ಮಾಣ 


ಪೂರ್ಣಗೊಂಡಿದೆ. 


2017-18 1 ಅಕ್ಷಯ ಡೆವಲಪ್‌ ಮೆಂಟ್‌ ಫೌಂಡೇಷನ್‌ 
| (ಗ್ರಾಮೀಣ ಜನಪದ ಕಲಾಭಿವೃದ್ಧಿ ಸಂಸ್ಥೆ, 
ಎಸ್‌.ಎಸ್‌. ಪುರ, ತುಮಕೂರು ಜಿಲ್ಲೆಯಲ್ಲಿ 


i A ಸಾಂಸ್ಕೃ ತಿಕ ಭವನ ನಿರ್ಮಾಣ 


ಪೂರ್ಣಗೊಂಡಿದೆ. 


ಚಿತ್ರ ಗ್‌ ನಗರದ"ತ.ರಾ.ಸು. 
ರೆಂಗಮಂದಿರ 


ಚಿತ್ರದುರ್ಗ 


ಪೊರ್ಣಗೊಂಡಿದೆ |. 


ಚಿತ್ರದುರ್ಗದಲ್ಲಿರುವ ಶ್ರೀ ಕಬೀರಾನಂದ ಕ್ರೀಡೆ 
ಮತ್ತು ಸಾಂಸ್ಕೃತಿಕ ಸಂಘ, 
ಕಬೀರಾನಂದಾಶ್ರಮ, ಕರುವಿನಕಟ್ಟೆ ಸರ್ಕಲ್‌, 
ಚಿತ್ರದುರ್ಗ ಇಲ್ಲಿ ಸಾಂಸ್ಕೃತಿಕ ಭವನ 
ನಿರ್ಮಾಣ ಕಾಮಗಾರಿ 


ಘಾ] p 


ದೊಡ್ಡೇರಿ ಗ್ರಾಮದಲ್ಲಿ ರಂಗಮಂದಿರ 
ನಿರ್ಮಾಣ ಕಾಮಗಾರಿ" 


ಪೂರ್ಣಗೊಂಡಿದೆ 


jes 
ಸಿದ್ದೆಯ್ಯನಕೋಟೆ ಗ್ರಾಮದಲ್ಲಿ ಸಾಂಸ್ಕೃತಿಕ 
ಭವನ ನಿರ್ಮಾಣ ಕಾಮಗಾರಿ 


ಘನಗೂಿಡ 


ಚಿಕ್ಕೋಬನಹೆಳ್ಳಿ ಗ್ರಾಮದಲ್ಲಿ ಸಾಂಸ್ಕೃತಿಕ 
ಭವನ ನಿರ್ಮಾಣ ಕಾಮಗಾರಿ 


| _ Ke 
ಪೂರ್ಣಗೊಂಡಿದೆ 


2018-19 ದಾವಣಗೆರೆ 2 
| ಹಿರೇಕೋಗಲೂರು ಗ್ರಾಮದ ; ನಾಡೋಜಿ ಡಾ: 
| ಎಂ. ಚಿದಾನಂದ ಮೂರ್ತಿ ಸಾಹಿತ್ಯ 
ಪ್ರತಿಷ್ಠಾನ ಇವರಿಗೆ ಸಾಂಸ್ಕೃತಿಕ ಭವನ 
ನಿರ್ಮಾಜಕ್ಕೆ ಅನುದಾನ: ಮಂಜೂರು 


ಮಾಡುವ ಬಗ್ಗೆ. 


1 ದಾವಣಗೆರ ಜಿಲ್ಲೆಯ ಚೆನ್ನಗಿರಿ ತಾಲ್ಲೂಕು, . | ಪೂರ್ಣಗೊಂದಿದೆ 


 ೬ಗಳೂರು ತಾಲ್ಲೂಕು ಆಸಗೋಡಿನ 


ಪೂರ್ಣಗೊಂಡಿದೆ. |- 


[| 7] ಸಾಂಸ್ಕೃತಿಕ ಭವನ ನಿರ್ಮಾಣವಾಗಿರುತ್ತದೆ. 


2017-18 


2018-19 


3 


ಮಂಡ್ಯ ಜಿಲ್ಲೆ ಮದ್ದೊರು ತಾಲ್ಲೂಕು 
ಗುರುದೇವರಹಳ್ಳಿ ಗ್ರಾಮದಲ್ಲಿ ಸಾಂಸ್ಕೃತಿಕ 
| ಭವನನಿರ್ಮಾಣಕ್ಕೆ ಹೆಚ್ಚುವರಿ 


ಇಲ್ಲ 


ಪೂರ್ಣಗೊಂಡಿದೆ. . 


ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು. 
ಹರಳಹಳ್ಳಿಯ ಶ್ರೀ ಅಂಕೇಗೌಡ ಪ್ರತಿಷ್ಠಾನ 
| ಇವರಿಗೆ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ 


ಪೂರ್ಣಗೊಂಡಿದೆ. | . 


ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು 
ಹರಳಹಳ್ಳಿಯ ಶ್ರೀ ಅಂಕೇಗೌಡ ಪ್ರತಿಷ್ಠಾನ 
ಇವರಿಗೆ ಗ್ರಂಥಾಲಯ ಕಟ್ಟಡ ನಿರ್ಮಾಣ 


ಪೂರ್ಣಗೊಂಡಿದೆ. 


a 


2017-18 


ಹಾಸನ 


ಅರಸೀಕೆರೆ ತಾಲ್ಲೂಕು, ಗಂಡಸಿ ಹೋಬಳಿ, 
ಕುಡುಕುಂದಿ ಗ್ರಾಮದಲ್ಲಿ ಸಾಂಸ್ಕೃತಿಕ ಭವನ 
ನಿರ್ಮಾಣ 


[NR 


ಪೊರ್ಣಗೊಂಡಿದೆ 


2017-18 


ವಿಜಯಪುರ 


ವಿಜಯಪುರ ಜಿಲ್ಲೆ, ವಿಜಯಪುರ ತಾಲ್ಲೂಕಿನ 
ಜುಮನಾಳ ಗ್ರಾಮದ ಪರಿಶಿಷಟ 
ಕಾಲೋನಿಯಲ್ಲಿ ಸಾಂಸ್ಕೃತಿಕ ಭವನ 
ನಿರ್ಮಾಣ. 


ಪೂರ್ಣಗೊಂಡಿದೆ 


ವಿಜಯಪುರ ಜಿಲ್ಲೆ, ವಿಜಯಪುರ ತಾಲ್ಲೂಕಿನ 
ಕಗ್ಗೋಡ ಗ್ರಾಮದ ಪೆರಿಶಿಷ್ಟ ಕಾಲೋನಿಯಲ್ಲಿ 
ಸಾಂಸ್ಕೃತಿಕ ಭವನ ನಿರ್ಮಾಣ. 


ಪೂರ್ಣಗೊಂಡಿದೆ 


ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ 
ಸಾತಲಗಾಂವ ಪಿ.ಐ ಗ್ರಾಮದಲ್ಲಿ ಸಾಂಸ್ಕೃತಿಕ 
| ಭವನ ನಿರ್ಮಾಣ . 


ಪೂರ್ಣಗೊಂಡಿದೆ 


ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ 
ಹಂಜಗಿ ಗ್ರಾಮದಲ್ಲಿ ಪಾರಸ್ಕೃತಿಕೆ ಭವನ 
ನಿರ್ಮಾಣ. 


ಪೂರ್ಣಗೊಂಡಿದೆ |. 


2017-18 7 


' ಗದಗ್‌ 


| ಗದಗಿಲ್ಲಿ ಮುಂಡರಗಿ.ತಾಲ್ಲೂತು | 
| `ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಸಾಂಸ್ಕೃತಿಕ ಭವನ 
. ನಿರ್ಮಾಣ | 

- ra ಜಿಲ್ಲೆ ಗದಗ ತಾಲ್ಲೂಕು ಕೋಮ 
:-|--ಗ್ರಾಮದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣ 


ಗದಗ ಜಿಲ್ಲೆ'ಗದಗೆ ತಾಲ್ಲೂಕು ಸೊರಟೂರು 
ಗ್ರಾಮದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣ 


ಪೂರ್ಣಗೊಂಡಿದೆ 


ಗೆದಗ ಜಿಲ್ಲೆ ರೋಣ ತಾಲ್ಲೂಕು ಕುರಹೆಟ್ಟಿ 
ಗ್ರಾಮದಲ್ಲಿ-ಸಾಂಸ್ಕೃ ತಿಕ ಭವನ ನಿರ್ಮಾಣ 


ಧಾ 


ಪೂರ್ಣಗೊಂಡಿದೆ 


ಪೊರ್ಣಗೊಂಡಿದೆ: 


- ಗೆದಗೆ ಜಿಲ್ಲೆ ಗದೆಗ ತಾಲ್ಲೂಕು ಹುಲಕೋಟಿ | 


| "ಗ್ರಾಮದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣ 


ಪೂರ್ಣಗೊಂಡಿದೆ | 


A 


115291012020/KCI-CULTURE 


£ 


ಗ್ರಾಮದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣ | 
" ಗದಗ ಜಿಲ್ಲೆ ಗದಗ ತಾಲ್ಲೂಕು ಯಲಿಸಿರುಂದ 
ಗ್ರಾಮದಲ್ಲಿ ಸಾಂಸ್ಕೃತಿಕ ಭನನ ನಿರ್ಮಾಣ ' 


ಗೆದಗ ಜಿಲ್ಲೆ ಮುಂಡರಗಿ ತಾಲ್ಲೂಕು 

ಶಿಂಗಟರಾಯನಕೇರಿ ತಾಂಡಾದಲ್ಲಿ l 

ಸಾಂಸ್ಕೃತಿಕ ಭವನ ನಿರ್ಮಾಣ / 
2017-18 | ಬಾಗೆಲಕೋಟೆ 4 ಬೀಳಗಿ ತಾಲ್ಲೂಕಿನ ಸೊನ್ನ ಗ್ರಾಮದಲ್ಲಿ "| ಪೂರ್ಣಗೊಂಡಿದೆ: 
ಸಾಮಸ್ಕೃತಿಕ ಭವನ ನಿರ್ಮಾಣ pi 


ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲ್ಲೂಕಿನ | ಪೂರ್ಣಗೊಂಡಿದೆ 
ಯರಗೊಪ್ಪೆ ಎ.ಬಿ. ಗ್ರಾಮದಲ್ಲಿ ಸಾಂಸ್ಕೃತಿಕ 


ಭವನ _ ರ 
ಜಮಖಂಡಿ ತಾಲ್ಲೂಕಿನ ಹುನ್ನೂರು | ಪೂರ್ಣಗೊಂಡಿದೆ: 
ಗ್ರಾಮದಲ್ಲಿ ಕಾಶಿಲಿಂಗೇಶ್ವರ ಸಾಂಸ್ಕೃತಿಕ ಕ 
ಟ್ರಸ್ಟ್‌ ಇಲ್ಲಿ ಸಾಂಸ್ಕೃತಿಕ ಭವನ 4 
ಬಾದಾಮಿ ತಾಲ್ಲೂಕಿನ ಮಲ್ಲಾಪುರ | ಪೂರ್ಣಗೊಂಡಿದೆ" 
ಎಸ್‌.ಎಲ್‌. ಗ್ರಾಮದಲ್ಲಿ ಸಾಂಸ್ಕೃತಿಕ ಭವನ | | 
ನಿರ್ಮಾಣ. 


" ನಿರ್ದೇಶಕರು 
ಕನ್ನಡ ಮತ್ತು ಸಂಸ್ಕೃತಿ ಇಳಾಖ್ಯ:' 
ಸಂಸ್ಕ ಈಲಾಪ್ಯ 
ಬೆಂಗಳೂದ್ರು  : 


ಎ ಗರಗ ಜಲ್ಲೆ ಗದಗ ತಾಲ್ಲೂಕು ನೀಲಗುಂದ | ಪೂರ್ಣಗೊಂಡಿಥೆ |. 


10/2020/KCI-CULTURE 


ಅನುಬಂಧ - 2 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 603(787) Ke 
ಪ್ರಸ್ತುತ (2020-21) ಸಾಲಿನಲ್ಲಿ ಸಾಂಸ್ಕೃತಿಕ ಕಟ್ಟಡಗಳನ್ನು ನಿರ್ಮಾಣ ; 
ಮಾಡಲು ಇರುವ ಪ್ರಸ್ತಾವನೆಯ ವಿವರಗಳು 


ವಿಷಯ 


ಒಡೆಯರ ಗ್ರಾಮೀಹಾಭಿವೃಧ್ಧಿ ಸಂಸ್ಥೆ (ರ), ಆಲಮೇಲ, ಸಿಂಧಗಿ ತಾಲ್ಲೂಕು, 
4 ವಿಜಯಪುರ ಇವರ ವತಿಯಿಂದ ಸಿದ್ದರಾಮೇಶ್ವರ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ 
ಎಸ್‌.ಸಿ.ಪಿ. ಯೋಜನೆ ಅಡಿಯಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣ 


ಬ 


ಚಿತ್ರದುರ್ಗ ತಾಲ್ಲೂಕು, ಎಂ.ಕೆ. ಹಟ್ಟೆ ಗ್ರಾಮ, ಸರ್ವೆ ನಂ. 96/ಪಿ2 ಇಲ್ಲಿ ಕೆನ್ನಡ- 
ಸಂಸ್ಕೃತಿ ಮಂದಿರ ಆರೋಗ್ಯ ಪ್ರವಾಸೋದ್ಯಮ ಭವನ ನಿರ್ಮಾಣ ಕಾಮಗಾರಿಯ 
ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಮಂಜೂರಾತಿ ಹಾಗೂ ಹಣ ಬಿಡುಗಡೆ ಕುರಿತು. 


ಹೊಳಲ್ಕೆರೆ ವಿಧಾಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಜಾಜೂರು ಗ್ರಾಮದಲ್ಲಿ 
3 ಸಾಂಸ್ಕೃತಿಕ ಭವನ ನಿರ್ಮಾಣ ಕಾಮಗಾರಿಯ ಅಂದಾಜು ಪಟ್ಟಿಗೆ. ಆಡಳಿತಾತ್ಮಕ 
- ಮಂಜೂರಾತಿ ಹಾಗೂ ಹಣ ಬಿಡುಗಡೆ ಕುರಿತು. 


[_ 


ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲ್ಲೂಕು, ಹಿರೇಕಲ್ಮಠದಲ್ಲಿ ಕ.ಸಾ.ಪ. ವತಿಯಿಂದ 
ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಅನುದಾನ ಕೋರಿ ಮನವಿ 


ಬೀದರ್‌ ಜಿಲ್ಲೆಯ ಹುಲಸೂರು ತಾಲ್ಲೂಕಿನ ತೋಗಲೂರು ಗ್ರಾಮದಲ್ಲಿ ಶ್ರೀ ಡೋಹರ : 
5 ಕಕ್ಕಯ್ಯನವರ ಸ್ಮಾರಕ ನಿರ್ಮಾಣಕ್ಕಾಗಿ ರೂ: 1.00 ಕೋಟಿಗಳ ಅನುದಾನದಕ್ಕೆ 
ಅಂದಾಜು ಪಟ್ಟಿ, ನೀಲಿ ನಕ್ಷೆಯನ್ನು ಮತ್ತು ವಿಶೇಷ ವರದಿಯನ್ನು ಸಲ್ಲಿಸುವ ಕುರಿತು. :1: 


ಧಾರವಾಡ ಜಿಲ್ಲೆ ನವಲಗುಂದ ತಾಲ್ಲೂಕಿನ ಶ್ರೀಗುರು ಮೃತ್ಯುಂಜೇಶ್ವರ 
ಜೀರ್ಣೋದ್ಧಾರ ಸಮಿತಿ ಟ್ರಸ್ಟ್‌ (ರ), ಮಣಕವಾಡ, ನಲವಡಿ ಗ್ರಾಮ ಪಂಚಾಯತ್‌ | 


6 
ವ್ಯಾಪ್ತಿಯಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕಾಗಿ ಧನಸಹಾಯ ಮಂಜೂರು 
' - 'ಮಾಡುವಕುರಿತು. 
ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲ್ಲೂಕಿನ ಇಂಗಳಗಿ ಗ್ರಾಮದಲ್ಲಿ ಸಾಂಸ್ಕೃತಿಕ; 
7 ; ‘| 


ಭವನ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡುವ ಕುರಿತು. 


~ಲನಿರ್ದೇಶಕರು -.. 


ವಮ 
ಬೆಂಗಳೂರು ಈ 


